ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ || ಬೆಂಗಳೂರು, ಗುರುವಾರ, ಅಕ್ಟೋಬರ್ ೯ , ೨೦೧೪ ( ಆಶ್ವಯುಜ ೧೭, ಶಕ ವರ್ಷ ೧೯೩೬ ) | ಸಂಚಿಕೆ ೪೦ 
Volume 149 Bangalore, Thursday, October 9, 2014 ( Aashwayuja 17 , Shaka Varsha 1936 ) Issue 40 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 02 ಸೇಉನ್ನಾ 2014 , ಬೆಂಗಳೂರು, ದಿನಾಂಕ : 11 -06- 2014 , 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ : ಜಿಒಬಿ (1)4 (1)/2014 , ದಿನಾಂಕ : 30 - 05 -2014 ರಲ್ಲಿ ಆದೇಶಿಸಲಾಗಿರುವಂತೆ ಈ 
ಕೆಳಕಾಣಿಸಿದ ನ್ಯಾಯಾಲಯಗಳ ಅಧ್ಯಕ್ಷಾಧಿಕಾರಿಗಳನ್ನು ಅವರುಗಳ ಮುಂದೆ ತೋರಿಸಲಾದ ಹುದ್ದೆಯಲ್ಲಿ ದಿನಾಂಕ : 31- 5 - 2014 ರಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 66 ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 


8(d 


ಅಧ್ಯಕ್ಷಾಧಿಕಾರಿಗಳ ಹುದ್ದೆ 


ಸಮವರ್ತಿ ಪ್ರಭಾರದಲ್ಲಿಡಲಾದ ನ್ಯಾಯಾಲಯ 


ಪ್ರಧಾನ ನ್ಯಾಯಾಧೀಶರು , ಕೌಟುಂಬಿಕ ನ್ಯಾಯಾಲಯ , ಗುಲ್ಬರ್ಗಾ, 
2. | IVನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಗುಲ್ಬರ್ಗಾ , 


ಅಧ್ಯಕ್ಷಾಧಿಕಾರಿ , ಕಾರ್ಮಿಕ ನ್ಯಾಯಾಲಯ, ಗುಲ್ಬರ್ಗಾ, 
ಅಧ್ಯಕ್ಷಾಧಿಕಾರಿ, ಕರ್ನಾಟಕ ವಕ್ಸ್‌ ನ್ಯಾಯ ಮಂಡಳಿ , ಗುಲ್ಬರ್ಗಾ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 351 

ಡಾ|| ಗೀತಾ ಎಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 88 ಸೇಲೋಯು2014, ಬೆಂಗಳೂರು, ದಿನಾಂಕ : 04 -07 - 2014 , 
ಶ್ರೀ ಶ್ರೀಕಾಂತ್ ಪಿ. ಸಿಂಪಿ, ನಿವೃತ್ತ ಸಿವಿಲ್ ನ್ಯಾಯಾಧೀಶರು ( ಹಿರಿಯ ಶ್ರೇಣಿ), ಇವರನ್ನು ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ 
ಖಾಲಿಯಿರುವ ಸಹಾಯಕ ನಿಬಂಧಕರು (ಕಾನೂನು ಅಭಿಪ್ರಾಯ ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ 
ನೇಮಕಾತಿ) ನಿಯಮಗಳು 1977ರ ನಿಯಮ 15 (1)( ಎ) ರನ್ವಯ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿದೆ. 
ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 352 

- ಡಿ. ನಾಗೇಶ್ ಪಾಟಕ್ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು -2). 
( ೨೪೯ ) 


೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 249 ಸಅಸೇ 2014, ಬೆಂಗಳೂರು, ದಿನಾಂಕ : 08 - 07 - 2014 , 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿರುವ ಶ್ರೀ ಆರ್. ಮೋಹನ , ಆಪ್ತ ಕಾರ್ಯದರ್ಶಿ , ಗ್ರೇಡ್- 2 , ಸರ್ಕಾರದ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಜಲ ಸಂಪನ್ಮೂಲ ಇಲಾಖೆ, ಇವರನ್ನು ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ, ಕಂದಾಯ ಇಲಾಖೆಯ 
ಅಧಿಸೂಚನೆ ಸಂಖ್ಯೆ : ಕಂಇ 13 ಎಎಸ್‌ಡಿ 2014 , ದಿನಾಂಕ : 26 - 06 - 2014 ರಲ್ಲಿ, ತಹಶೀಲ್ದಾರ್‌, ಗ್ರೇಡ್ -1 ಅರಕಲಗೂಡು ತಾಲ್ಲೂಕು, ಹುದ್ದೆಗೆ 
ನಿಯೋಜಿಸಿ ಆದೇಶಿಸಲಾಗಿರುತ್ತದೆ. ಅದರಂತೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸದರಿ ಅಧಿಕಾರಿಯ ಸೇವೆಯನ್ನು 
ಕಂದಾಯ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 353 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

- ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 26 ಸಅಸೇ 2014 ( ಭಾಗ- 3) , ಬೆಂಗಳೂರು, ದಿನಾಂಕ : 23 - 06 - 2014 . 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿರುವ ಶ್ರೀ ಎಸ್. ಹೆಚ್. ಕುರಿಯವರ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ, 
ಇವರಿಗೆ ದಿನಾಂಕ : 21 - 05 - 2014 ರ ಅಧಿಸೂಚನೆ ಸಂಖ್ಯೆ : ಸಿಆಸುಇ 26 ಸಅಸೇ 2014 ರಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ರೂ . 40050 - 1050 -45300 - 1200 -52500 - 1350 - 56550ರ ವೇತನ ಶ್ರೇಣಿಯ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ 
ಬಡ್ತಿ ನೀಡಿ, ಸರ್ಕಾರದ ಉಪ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ - ಶ್ರೀ ಹೆಚ್.ಆರ್. ನಾಗೇಂದ್ರ, ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆಗೆ 
ಸ್ಥಳನಿಯುಕ್ತಿಗೊಳಿಸಿ ಆದೇಶಿರುವುದನ್ನು ಮಾರ್ಪಡಿಸಿ, ಸರ್ಕಾರದ ಉಪ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯಗಳು ) - ಶ್ರೀ ಎಸ್.ಆರ್. ರೇವಣ್ಣ , 
ಇವರ ವಯೋ ನಿವೃತ್ತಿಯಿಂದ ತೆರವಾಗಿರುವ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 354 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 
ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 490 ಸಅಸೇ 2013 , ಬೆಂಗಳೂರು, ದಿನಾಂಕ : 19 - 06 - 2014, 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀಮತಿ ಎಸ್. ಕುಮಾರಿ, ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), ಸರ್ಕಾರದ ಅಪರ 
ಮುಖ್ಯಕಾರ್ಯದರ್ಶಿಯವರ ಆಪ್ತ ಶಾಖೆ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ರೂ . 40050 -1050 - 45300 - 1200 - 52500 - 1350 - 56550ರ ವೇತನ ಶ್ರೇಣಿಯ ಆಪ್ತ ಕಾರ್ಯ ದರ್ಶಿ (ಗ್ರೇಡ್ -1) ಹುದ್ದೆಗೆ 
ಸ್ಥಾನಾಪನ್ನ ಬಡ್ತಿ ನೀಡಿ, ಪ್ರಸ್ತುತ ಅವರು ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಅಪರ 
ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿನ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ಹುದ್ದೆಯನ್ನು ತಾತ್ಕಾಲಿಕವಾಗಿ ಆಪ್ತ ಕಾರ್ಯದರ್ಶಿ (ಗ್ರೇಡ್-1) 
ಹುದ್ದೆಗೆ ಉನ್ನತೀಕರಿಸಿ, ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 355 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -6). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 93 SPS 2014 , BANGALORE, DATED, 19 -06 -2014 


Dr. Harsha P .S ., IPS (KN - 2004 ), Deputy Commissioner of Police, East Division , Bangalore City , Bangalore is transferred with 
immediate effect and posted until further orders as Managing Director, Karnataka State Tourism Development Corporation , Bangalore 
relieving Sri Vikash Kumar Vikash , IPS of additional charge . 

Government declares under Rule 11 (1) of IPS (Pay) Rules, 2007 that the post of Managing Director, Karnataka State Tourism 
Development Corporation , Bangalore in the Junior Administrative Grade ofIPS carrying the pay scale of Rs. 15600 - 39100 +GP 7600 /- is 
equivalent in status and responsibilities to the cadre post of Superintendent of Police, Railways , Bangalore as included in Schedule II-A 
to the said Rules . 

By Order and in the name of the Governor ofKarnataka , 
P . R . 356 

J. D . Madhuchandra Tejaswi 
Under Secretary to Government, 

DP & AR ( Services -IV ). 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


930 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 94 SPP 2014 , BANGALORE , DATED , 16 -06 - 2014 
Sri. Alok Kumar, IPS (KN -94), Inspector General of Police , Grievances & Human Rights, Bangalore is placed in additional 
charge of the post of Inspector General of Police , Karnataka State Human Rights Commission , Bangalore with immediate effect during 
the leave period of Sri. Prashanth Kumar Thakur , IPS (KN -92 ). 

By Order and in the name of the Governor of Karnataka , 
P . R . 357 

J.D . Madhuchandra Tejaswi 
Under Secretary to Government, 

DP & AR (Services -4 ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 27 SPS 2014 , BANGALORE , DATED , 13 -06 - 2014 
Sri. H . S . Revanna, IPS (KN -01), Deputy Commissioner of Police , South Division , Bangalore City , Bangalore is transferred 
with immediate effect and posted until further orders , as Superintendent of Police , Special Investigation Team , Karnataka Lokayukta , 
Bangalore in the Newly Created Post. 

Government declares under Rule 11 (1) of IPS (Pay ) Rules , 2007 that the post of Superintendent of Police, Special 
Investigation Team , Karnataka Lokayukta , Bangalore in the Selection Grade of IPS carrying the pay Scale of Rs. 37 ,400 -67 ,000 +GP 
Rs . 8 ,700/- is equivalent in status and responsibilities to the Cadre post of Superintendent of Police , Lokayukta , Bangalore as included 
in Schedule II- A to the said Rules. 


By Order and in the name of the Governor ofKarnataka , 
P . R . 358 

Dr. Bagadi Gautham 
Deputy Secretary to Government, 

DP & AR (Services). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 67 SPS 2011, BANGALORE , DATED , 11- 06 -2014 
Sri. K . Madhukar Shetty , IPS (KN -99), Deputy Inspector General of Police (Presently on study leave) is sanctioned 
Extraordinary Leave from 01 -07-2014 to 30 - 06 -2015 under rule 8 (Combination of Leave ) and rule 15 ( 1)(b ) of the All India Services 
(Leave) Rules, 1955 , to enable him to complete his Ph . D . Study. 

During the entire Extraordinary Leave period mentioned above , the officer is not entitled for any pay and allowances or leave 
salary as per rule 20 (4 ) of All India Services (Leave ) Rules, 1955 . 

By Order and in the name of the Governor of Karnataka , 
P . R . 359 

J. D . Madhuchandra Tejaswi 
Under Secretary to Government, 

DP & AR (Services-IV ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 88 SPS 2014 (P ), BANGALORE, DATED , 02 -06 -2014 


Dr. P . Ravindranath , IPS (KN -89 ) Waiting for posting is posted with immediate effect and until further orders as Additional 
Director General of Police , Research and Restructuring, Dharwad in the existing ex -cadre post. 

By Order and in the name of the Governor of Karnataka , 
P . R . 360 

Dr. BagadiGautham 
Deputy Secretary to Government, 

DP & AR (Services ). 


೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

ಭಾಗ ೨ 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO. DPAR 50 SPS 2014 , BANGALORE , DATED , 20 -05 - 2014 
Sri Paul Amrit, IPS (KN - 95 ), Inspector General of Police , Head Quarter-1 , Bangalore is transferred with immediate effect and 
posted until further orders as Inspector General of Police ,Western Range, Mangalore in the vacant post. 

By Order and in the name of the Governor of Karnataka , 
P . R . 361 

J.D . Madhuchandra Tejaswi 
Under Secretary to Government, 

DP & AR (Services -IV ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO. DPAR 88 SPS 2014 , BANGALORE , DATED , 28 -05 - 2014 
Dr. P . Ravindranath , IPS (KN -89 ) is transferred from the post of Additional Director General of Police, Karnataka State 
Reserve Police, Bangalore forthwith with instructions to report in the office of the DG & IGP ( HoPF ), Karnataka and await further orders . 

Sri N .S .Megharikh, IPS (KN -87), Additional Director General of Police, Crimes & Technical Services, Bangalore is placed in 
additional charge of the post of Additional Director General of Police , Karnataka State Reserve Police, Bangalore with immediate effect 
and until further orders . 

By Order and in the name of the Governor of Karnataka , 
P . R . 362 

J. D . Madhuchandra Tejaswi 
Under Secretary to Government, 

DP & AR (Services-IV ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 55 ಹೆಚ್ ಎಂಬಿ 2014, ಬೆಂಗಳೂರು, ದಿನಾಂಕ : 01 - 07 - 2014, 
ವಿಷಯ : ಶ್ರೀ ಈಶ್ವರ ಎನ್ , ಕಟೀಮನಿ, ಸಹಾಯಕ ಅಭಿಯಂತರರು , ನಂ . 2 , ಕಟ್ಟಡಗಳ ವಿಭಾಗ, ಲೋಕೋಪಯೋಗಿ 

ಇಲಾಖೆ, ಬೆಂಗಳೂರು ಇವರನ್ನು ಕರ್ನಾಟಕ ಭವನದ ಉಪ ವಿಭಾಗದಲ್ಲಿ ಶ್ರೀ ಮಿಥುನ್‌ಶೆಟ್ಟಿ , ಸಹಾಯಕ 

ಅಭಿಯಂತರರು ಇವರಿಂದ ತೆರವಾಗುವ ಹುದ್ದೆಗೆ ನಿಯೋಜನೆ ಮಾಡುವ ಬಗ್ಗೆ . 
ಮುಖ್ಯ ಇಂಜಿನಿಯರ್, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ) , ಲೋಕೋಪಯೋಗಿ ಇಲಾಖೆ ಇವರ ಅಧಿಕೃತ ಜ್ಞಾಪನ 
ಸಂಖ್ಯೆ : ಸಿಬಿಎಸ್‌: 21: ಸ: ಇಂ : ಟಿಆರ್‌ಎಫ್: ಇಎಸ್ಸಿ-1:2014 -15, ದಿನಾಂಕ : 18 - 06 -2014 ರಲ್ಲಿ ಶ್ರೀ ಈಶ್ವರ ಎನ್. ಕಟ್ಟಿಮನಿ, ಸಹಾಯಕ 
ಅಭಿಯಂತರರು , ನಂ . 2 , ಕಟ್ಟಡಗಳ ವಿಭಾಗ , ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ಇವರನ್ನು ಕರ್ನಾಟಕ ಭವನದ ನವದೆಹಲಿಯ ಉಪ 
ವಿಭಾಗದಲ್ಲಿ ಮರು ನಿಯುಕ್ತಿಗೊಳಿಸಲು ಸಿಆಸು ಇಲಾಖೆಯ ವಶಕ್ಕೆ ನೀಡಲಾಗಿರುತ್ತದೆ. ಅದರಂತೆ 

- ಶ್ರೀ ಈಶ್ವರ ಎನ್. ಕಟ್ಟಿಮನಿ, ಸಹಾಯಕ ಅಭಿಯಂತರರು, ನಂ . 2 , ಕಟ್ಟಡಗಳ ವಿಭಾಗ , ಲೋಕೋಪಯೋಗಿ ಇಲಾಖೆ, ಇವರನ್ನು ಕರ್ನಾಟಕ 
ಭವನದ ನವದೆಹಲಿಯ ಉಪ ವಿಭಾಗದಲ್ಲಿ ಶ್ರೀ ಮಿಥುನ್‌ಶೆಟ್ಟಿ, ಸಹಾಯಕ ಅಭಿಯಂತರರು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಮುಂದಿನ 
ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 363 

ಮುನಿರಾಜು 
Sc - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಟಾಚಾರ). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 527 SAS 2014 , BANGALORE , DATED , 25th June, 2014 
Shri. Darpan Jain , IAS (KN :2001), is transferred from the post of Managing Director, Karnataka Urban Infrastructure 
Development & Finance Corporation -(KUIDFC ), Bangalore with immediate effect and his services are continued at the disposal of 
Urban Development Department for being posted until further orders as Special Commissioner (Solid Waste Management), Bruhat 
Bangalore Mahanagara Palike ( BBMP), Bangalore in the newly created post. 

Governmenthereby declare u /r 9 of IAS (Pay) Rules , 2007 that the post of Special Commissioner ( Solid Waste Management), 
Bruhat Bangalore Mahanagara Palike (BBMP ), Bangalore in the Senior Scale of IAS is equivalent in status and responsibilities to the 
Cadre post of Director of Agriculture Marketing included in the Schedule Il- B to the said Rules. 

Shri. Darpan Jain , IAS is also placed in additional charge of the post of Managing Director , Karnataka Urban Infrastructure 
Development & Finance Corporation (KUIDFC ), Bangalore until further orders . 

By Order and in the name of the Governor ofKarnataka , 
P . R . 364 

U . H . Narayanaswamy 
Under Secretary to Government , 

DP & AR (Services -I). 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

೨೫೩ 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 498 SAS 2014 , BANGALORE, DATED, 19th June, 2014 
Shri. Adoni Syed Saleem , IAS (KN :99), Inspector General of Registration & Commissioner of Stamps, Bangalore is 
transferred with immediate effect and posted until further orders as State Project Director , Sarva Shiksha Abhiyan , Bangalore in the 
existing vacancy, relieving Shri. S . S . Pattanashetti, IAS of additional charge. 

The services of Shri. R .R . Jannu , IAS (KN :2002), Managing Director, Karnataka Silk Industries Corporation Limited , 
Bangalore are withdrawn from Horticulture & Sericulture Department with immediate effect and is posted until further orders as Deputy 
Commissioner, Koppal District, Koppel vice Shri. K .P . Mohanraj, IAS transferred . 

Shri . N . Prakash , IAS (KN :2002 ),Waiting for posting- is posted . with immediate effect and until further orders as Inspector 
General of Registration & Commissioner of Stamps , Bangalore vice Shri. Adoni Syed Saleem , ! AS transferred . 

Shri. P .A . Meghannavar, IAS (KN :2005 ), Chief Executive Officer, Zilla Panchayat, Dharwad is transferred with immediate 
effect and posted until further orders as Deputy Commissioner , Bagalkot District, Bagalkot vice Shri.Manoj Jain ,IAS transferred. 

Shri. Manoj Jain , !AS (KN :2006 ), Deputy Commissioner, Bagalkot District, Bagalkot is transferred with immediate effect and 
posted until further orders as Deputy Commissioner, Yadgir District, Yadgir in the existing vacancy . 

Shri. K .P . Mohanraj, IAS (KN :2007 ), Deputy Commissioner, Koppal District, Koppal is transferred with immediate effect and 
his services are placed at the disposal of Food, Civil Supplies and Consumer Affairs Department for being posted until further orders as 
Managing Director, Karnataka Food and Civil Supplies Corporation Limited (KFCSC), Bangalore vice Smt. Priyanka Mary Francis , IAS 
transferred . 

The services of Smt. Priyanka Mary Francis, !AS (KN :2009), managing Director, Karnataka Food and Civil Supplies 
Corporation Limited (KFCSC ), Bagnalore are withdrawn from Food , Civil Supplies and Consumer Affairs Department with immediate 
effect and posted until further orders as Chief Executive Officer , Zilla Panchayat, Chickmagalur vice Shri. P .B . Karunakar, IFS 
transferred . 


By Order and in the name of the Governor of Karnataka , 


P . R . 365 

U .H . Narayanaswamy 
Under Secretary to Government, 

DP & AR ( Services-I). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 439 SAS 2014 , BANGALORE , DATED , 16th June, 2014 
The services of Shri. V . Ponnuraj, IAS (KN :2000 ), Waiting for posting are placed at the disposal of Government of India for 
being appointed as Private Secretary to the Minister for Railways (Shri: D . V . Sadananda Gowda ) with immediate effect for a period of 
five years or on co -terminus basis with the Minister or till he ceases to function as Private Secretary to the Minister or until further orders, 
whichever event occurs earlier. 

Shri. V.Ponnuraj, IAS is relieved from the State Government with effect from 16 - 06 - 2014 (afternoon ) to take up the 
assignment at the Centre. 

This is issued in pursuance of the Communication No. 25 / 1/2014 -EO (MM -I), dated 13- 06 -2014 of the Government of India , 
Ministry of Personnel, Public Grievances and Pensions, Department of Personnel & Training , New Delhi. 

By Order and in the name of the Governor of Karnataka , 
P . R . 366 

U .H . Narayanaswamy 
Under Secretary to Government, 

DP & AR ( Services -I). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 469 SAS 2014 , BANGALORE, DATED , 13th June, 2014 
Shri. Ritvik Ranjanam Pandey , IAS (KN :98 ), Deputy Commissioner, Bijapur District is transferred with immediate effect and 
posted until further orders as Commissioner , Survey Settlement & Land Records Bangalore in the existing vacant post, relieving 
Shri. Munish Moudgil, IAS of additional charge . 

Shri. Ritvik Ranjanam Pandey, IAS is also placed in additional charge of the post of Director, Atalji Janasnehi Kendra , 
Bangalore until further orders . 


೨೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೨ 


Shri: D . Randeep , IAS (K .N :2006 ), Deputy Secretary to Government (B & R ), Finance Department is transferred with 
immediate effect and posted until further orders as Deputy Commissioner, Bijapur District vice Shri. Ritvik Ranjanam Pandey , IAS 
transferred, 

Smt. Diptii Aditya Kanade, IAS (KN :2008 ), Deputy Secretary to Govemment- 3, Finance Department is transferred with 
immediate effect and posted until further orders as Deputy Secretary to Government (B & R ), Finance Department vice 
Shri. D . Ranadeep , IAS transferred . 

By Order and in the name of the Governor of Karnataka , 
P . R . 367 

U .H . Narayanaswamy 
Under Secretary to Government, 

DP & AR (Services -I). 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 450 SAS 2014 , BANGALORE, DATED , 10th June, 2014 
Shri. B .N . Krishnaiah , IAS (KN :2000 ), is transferred from the post of Commissioner for Religious & Charitable Endowment & 
E /O Additional Secretary to Government, Revenue Departmentwith immediate effect. 

Shri. V . Srirama Reddy, IAS (KN :2002), Managing Director, Karnataka State Small Industries Development Corporation 
Limited , Bangalore is placed in additional charge of the post of Commissioner for Religious & Charitable Endowment & E /O Additional 
Secretary to Government, Revenue Department vice Shri. B .N . Krishnaiah , IAS, transferred . 

By Order and in the name of the Governor of Karnataka , 
PR, 368 

U .H . Narayanaswamy 
Under Secretary to Government, 

DP & AR (Services -I). 


ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 448 ಸಅಸೆ 2013, ಬೆಂಗಳೂರು, ದಿನಾಂಕ : 7ನೇ ಜೂನ್, 2014, 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 67 ಎನ್‌ಐಎನ್ 2014 , ದಿನಾಂಕ : 09 -05 - 2014ನ್ನು ಮುಂದುವರೆಸುತ್ತಾ ಡಾ|| ಶಾಲಿನಿ ರಜನೀಶ್, 
ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ , ತರಬೇತಿ ಮತ್ತು ರಾಜಕೀಯ 
ವಿಶ್ರಾಂತಿ ವೇತನ) ಇವರನ್ನು ದಿನಾಂಕ : 02 - 06 - 2014 ರಿಂದ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕನ್ನಡ, ಸಂಸ್ಕೃತಿ 
ಮತ್ತು ವಾರ್ತಾ ಇಲಾಖೆ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 369 

ಯು . ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 1014 ಎಸ್‌ಎಂಎಸ್ 2013, ಬೆಂಗಳೂರು, ದಿನಾಂಕ : 6ನೇ ಜೂನ್, 2014, 
ಇದೇ ಸಮ ಸಂಖ್ಯೆಯ ದಿನಾಂಕ : 30 - 04 - 2014ರ ಅಧಿಸೂಚನೆಯಲ್ಲಿ ಶ್ರೀಮತಿ ಪ್ರಿಯಾಂಕ ಮೇರಿ ಫ್ರಾನ್ಸಿಸ್ , ಭಾ . ಆ. ಸೇ ., ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಿರುವ ಆದೇಶವನ್ನು ಮಾರ್ಪಡಿಸಿ, ಶ್ರೀ ಆರ್. ಆರ್ . ಜನ್ನು , ಭಾ .ಆ.ಸೇ , ವ್ಯವಸ್ಥಾಪಕರ 
ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಕೈಗಾರಿಕೆಗಳು ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ . 


P . R . 370 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1). 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

೨೫೫ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 177 ಸೆಅಸೆ 2014 , ಬೆಂಗಳೂರು, ದಿನಾಂಕ : 3ನೇ ಜೂನ್, 2014. 
ಶ್ರೀ ಮುನೀಶ್ ಮೌದ್ಗೀಲ್, ಭಾ . ಆ.ಸೇ , ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯ , ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಹುದ್ದೆಯ 
ಸಮವರ್ತಿತ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 371 

ಯು . ಹೆಚ್. ನಾರಾಯಣಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ - 1 
ಸಂಖ್ಯೆ : ಲಾ 287 ಎಲ್‌ಸಿಎಲ್ 2014 , ಬೆಂಗಳೂರು, ದಿನಾಂಕ : 09 - 07 - 2014 . 
ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹೆಚ್ಚುವರಿ ಅಡ್ವಕೇಟ್ ಜನರಲ್ - II ರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎ. ಜಿ . ಶಿವಣ್ಣರವರನ್ನು 
ಮರುಪದನಾಮೀಕರಿಸಿ ( Redesignate) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಹೆಚ್ . ಕಾಂತರಾಜ ಹೆಚ್ಚುವರಿ 
ಅಡ್ವಕೇಟ್ ಜನರಲ್ | ರವರ ರಾಜೀನಾಮೆಯಿಂದ ತೆರವಾದ ಹುದ್ದೆಗೆ ನೇಮಿಸಲಾಗಿದೆ . 

- ಶ್ರೀ ಎ . ಜಿ. ಶಿವಣ್ಣ ಹೆಚ್ಚುವರಿ ಅಡ್ವಕೇಟ್ ಜನರಲ್ - II ರವರನ್ನು ಹೆಚ್ಚುವರಿ ಅಡ್ವಕೇಟ್ ಜನರಲ್ - ಎಂದು 
ಮರುಪದನಾಮೀಕರಿಸಿರುವುದರಿಂದ ( Redesignate) ಸದರಿ ಹೆಚ್ಚುವರಿ ಅಡ್ವಕೇಟ್ ಜನರಲ್ - || ಹುದ್ದೆಗೆ ಶ್ರೀ ಎ .ಎಸ್ . ಪೊನ್ನಣ್ಣ ಸರ್ಕಾರಿ ವಕೀಲರು 
ಅಡೊಕೇಟ್ ಜನರಲ್ ಕಛೇರಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 372 

ಜೆ. ಲಕ್ಷ್ಮಣ 
Sc -50 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 2) ( ಪ ) , 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 47 ಪೊಸಿಲಿ 2014, ಬೆಂಗಳೂರು, ದಿನಾಂಕ : 21 - 07 - 2014. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸಹಾಯಕ ಆಡಳಿತಾಧಿಕಾರಿ ವೃಂದದ ಅಧಿಕಾರಿಗಳಿಗೆ ರೂ . 28,100 -50,100 ವೇತನ ಶ್ರೇಣಿಯ 
ಆಡಳಿತಾಧಿಕಾರಿ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಹುದ್ದೆ 

ಶ್ರೀಯುತರುಗಳು 


ಮುಂಬಡ್ತಿಯ ನಂತರ ಸ್ಥಳ ನೇಮಕಾತಿಗೊಳಿಸಿದ ಹುದ್ದೆ 


ಸಂಖ್ಯೆ 


ಹೆಚ್ . ಎಸ್ . ಹನುಮಂತಯ್ಯ , ಸಹಾಯಕ ಆಡಳಿತಾಧಿಕಾರಿ, ಜಿಲ್ಲಾ | ಆಡಳಿತಾಧಿಕಾರಿ, ಸಿ. ಐ . ಡಿ . ಘಟಕ, ಬೆಂಗಳೂರು ( ಖಾಲಿ ಹುದ್ದೆ) 
ಪೊಲೀಸ್ ಕಛೇರಿ, ದಾವಣಗೆರೆ 


ಎನ್ . ಜಯಶ್ರೀ , ಸಹಾಯಕ ಆಡಳಿತಾಧಿಕಾರಿ, ಪೊಲೀಸ್ ಪ್ರಧಾನ ಆಡಳಿತಾಧಿಕಾರಿ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ 
ಕಛೇರಿ, ಬೆಂಗಳೂರು 

ಕಛೇರಿ ( ಖಾಲಿ ಹುದ್ದೆ) 


ಹೆಚ್. ಎಂ . ವೆಂಕಟೇಶಪ್ಪ, ಸಹಾಯಕ ಆಡಳಿತಾಧಿಕಾರಿ, ಪೊಲೀಸ್ | ಆಡಳಿತಾಧಿಕಾರಿ , ಕೆ.ಎಸ್. ಐ .ಎಸ್.ಎಫ್, 1ನೇ ಪಡೆ, ಬೆಂಗಳೂರು 
ಪ್ರಧಾನ ಕಛೇರಿ, ಬೆಂಗಳೂರು 

( ಖಾಲಿ ಹುದ್ದೆ) 


P . R . 373 


ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು). 


೨೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 71 ಪೊಸಿವ 2014, ಬೆಂಗಳೂರು, ದಿನಾಂಕ : 17 - 07 - 2014. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೆಷಲ್ ರಿಸರ್ವ್ ಪೊಲೀಸ್ ಇನ್ಸ್‌ಪೆಕರ್‌ ವೃಂದದ ಅಧಿ 
ಶ್ರೇಣಿ ರೂ . 28,100 - 50100 ಸಹಾಯಕ ಕಮಾಂಡೆಂಟ್ ವೃಂದಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ, ನಿಯಮ - 32ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ 
ಸ್ಥಳಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಶ್ರೀಯುತರುಗಳು 


ಮುಂಬಡ್ತಿಯ ನಂತರ ಸ್ಥಳ ನೇಮಕಾತಿಗೊಳಿಸಿದ ಹುದ್ದೆ 


ಬಿ . ಡಿ . ಲೋಕೇಶ್ 3ನೇ ಪಡೆ, ಕೆ. ಎಸ್ . ಆರ್ . ಪಿ . ಬೆಂಗಳೂರು 


ಸಹಾಯಕ ಕಮಾಂಡೆಂಟ್, 6ನೇ ಪಡೆ ಕೆ.ಎಸ್. ಆರ್. ಪಿ . 
ಗುಲ್ಬರ್ಗಾ 


ಎನ್. ಜೆ . ಮೂರ್ತಿ, 3ನೇ ಪಡೆ, ಕೆ.ಎಸ್. ಆರ್. ಪಿ . ಬೆಂಗಳೂರು 


ಸಹಾಯಕ ಕಮಾಂಡೆಂಟ್, 2ನೇ ಪಡೆ ಕೆ.ಎಸ್.ಆರ್. ಪಿ. 
ಬೆಂಗಳೂರು 


ಎಸ್. ಚಂದ್ರಶೇಖರ್, ಎಸ್. ಪಿ. ಟಿ.ಎಫ್, ಎಸ್. ಇ.ಸಿ, ಬೆಂಗಳೂರು 


ಸಹಾಯಕ ಕಮಾಂಡೆಂಟ್ , ಕೆ.ಎಸ್. ಐ . ಎಸ್ .ಎಫ್, 
ಬೆಂಗಳೂರು 


ಕೆ. ಬಿ . ದೋರೆಮನಿ, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 


ಸಹಾಯಕ ಕಮಾಂಡೆಂಟ್, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 


ಎನ್. ಬಿ. ಮೆಳ್ಳಗಟ್ಟಿ , 1ನೇ ಪಡೆ, ಕೆ.ಎಸ್.ಆರ್. ಪಿ . ಬೆಂಗಳೂರು 


ಸಹಾಯಕ ಕಮಾಂಡೆಂಟ್ , ಐ . ಆರ್ . ಬಿ . ಮುನಿರಾಬಾದ್ 


| ಎಸ್‌ . ಯುವಕುಮಾರ್, ಎಸ್ . ಪಿ . ಟಿ. ಎಫ್, ಎಸ್ . ಇ . ಸಿ ., ಬೆಂಗಳೂರು 


ಸಹಾಯಕ ಕಮಾಂಡೆಂಟ್ , 4ನೇ ಪಡೆ, ಕೆ.ಎಸ್. ಆರ್ . ಪಿ . 
( ದಿನಾಂಕ 31 - 07 - 2014ರಂದು ಶ್ರೀ ವಿ . ಎಸ್. ನಾಯ್ಕ ಇವರ 
ನಿವೃತ್ತಿಯಿಂದ ತೆರವಾಗುತ್ತಿರುವ ಹುದ್ದೆಗೆ) 
ಸಹಾಯಕ ಕಮಾಂಡೆಂಟ್, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 


| ಟಿ. ಬಿ . ನಾಗರಾಜ್ , ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು 


P . B . 374 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ) . 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 70 ಪಿಪಿಇ 2014, ಬೆಂಗಳೂರು, ದಿನಾಂಕ : 24 -07 - 2014, 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 70 ಪಿಪಿಇ 2014, ದಿನಾಂಕ : 11 - 03 - 2014ರಲ್ಲಿ ಶ್ರೀ ಹೆಚ್ . ಇ. ಚಿನ್ನಪ್ಪ, ಸರ್ಕಾರಿ ಅಭಿಯೋಜಕರು, 
2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮೈಸೂರು ಇವರನ್ನು ಕಾನೂನು ಅಧಿಕಾರಿ ( ಹಿರಿಯ), ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು 
ಇಲ್ಲಿಗೆ ವರ್ಗಾಯಿಸಿ ನಿಯೋಜಿಸಿದ್ದನ್ನು ರದ್ದುಪಡಿಸಿ, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲೇ ಮುಂದುವರೆಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 375 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ) . 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 454 ಹೊಸಿಪ 2013, ಬೆಂಗಳೂರು, ದಿನಾಂಕ : 25 - 07 - 2014, 
ಶ್ರೀ ಎಸ್.ಕೆ. ಪುಟ್ಟಪ್ಪ, ಪೊಲೀಸ್ ಇನ್ಸ್‌ಪೆಕ್ಟರ್‌ ಇವರಿಗಿಂತ ಸೇವೆಯಲ್ಲಿ ಕಿರಿಯ ಅಧಿಕಾರಿಯಾದ ಶ್ರೀ ಹೆಚ್.ಕೆ. ವೆಂಕಟಸ್ವಾಮಿ , ಇವರಿಗೆ ದಿನಾಂಕ 
: 27 - 12 - 2006 ರಿಂದ ಜಾರಿಗೆ ಬರುವಂತೆ ಡಿವೈಎಸ್‌ಪಿ ಹುದ್ದೆಗೆ ಮುಂಬಡ್ತಿ ನೀಡಿ ಆದೇಶಿಸಿದ್ದು, ಸದರಿ ಅವಧಿಯಲ್ಲಿ ಶ್ರೀ ಎಸ್.ಕೆ. ಪುಟ್ಟಪ್ಪ, ಪೊಲೀಸ್ 
ಇನ್ಸ್‌ಪೆಕ್ಟರ್‌ ಇವರ ವಿರುದ್ದ ಹೊಸಪೇಟೆ ಲೋಕಾಯುಕ್ತ ಠಾಣಾ ಮೊಕದ್ದಮೆ ಸಂಖ್ಯೆ 4/98ಕ್ಕೆ ಸಂಬಂಧಿಸಿದಂತೆ ಸದರಿಯವರನ್ನು ಅಮಾನತ್ತಿನಲ್ಲಿರಿಸಿದ್ದು , 
ನಂತರ ಕೆಎಟಿ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯ , ಧಾರವಾಡ ಅಪೀಲ್ ಸಂಖ್ಯೆ : 1644 /2003ರಲ್ಲಿನ ಆದೇಶದಂತೆ ದೋಷಮುಕ್ತಗೊಳಿಸಲಾಗಿದೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

೨೫೭ 
ಆದ್ದರಿಂದ ಶ್ರೀ ಎಸ್.ಕೆ. ಪುಟ್ಟಪ್ಪ, ಪೊಲೀಸ್ ಇನ್ಸ್‌ಪೆಕ್ಟರ್‌ ಇವರಿಗೆ ಇವರಿಗಿಂತ ಜೇಷ್ಟತೆಯಲ್ಲಿ ಕಿರಿಯರಾದ ಶ್ರೀ ಹೆಚ್.ಕೆ. ವೆಂಕಟಸ್ವಾಮಿ 
ಇವರಿಗೆ ಮುಂಬಡ್ತಿ ನೀಡಿದ ದಿನಾಂಕ : 27 -12 -2006 ರಿಂದ ಜಾರಿಗೆ ಬರುವಂತೆ ಕೆ. ಸಿ.ಎಸ್ ( ಆರ್. ಪಿ . ಪಿ) ನಿಯಮಗಳು 1978ರ ನಿಯಮ 
2(1)( ಎ) ರನ್ವಯ ಪೂರ್ವಾನ್ವಯವಾಗಿ ಡೆಪ್ಯೂಟಿಸೂಪರಿಟೆಂಡೆಂಟ್ ಆಫ್ ಪೊಲೀಸ್ (ಸಿವಿಲ್) ಹುದ್ದೆಯಲ್ಲಿ ಮುಂಬಡ್ತಿ ನೀಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 376 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) . 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 132 ಐಎಂಎಂ 2014, ಬೆಂಗಳೂರು, ದಿನಾಂಕ : 20 - 06 -2014 , 
ಔಷಧ ನಿಯಂತ್ರಣ ಇಲಾಖೆಯಲ್ಲಿನ ಈ ಕೆಳಕಂಡ ಸಹಾಯಕ ಔಷಧ ನಿಯಂತ್ರಕರುಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಸ್ಥ 


ಅಧಿಕಾರಿಯ ಹೆಸರು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀಮತಿ/ ಶ್ರೀ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ಸಂಖ್ಯೆ 


1. 


ಟಿ.ಎ . ರಾಮಬಾಬು , ಸಹಾಯಕ ಔಷಧ ನಿಯಂತ್ರಕರು ಮೈಸೂರು 
ವೃತ್ತ - 2, ಮೈಸೂರು 


ಸಹಾಯಕ ಔಷಧ ನಿಯಂತ್ರಕರು, ರಾಮನಗರ ವೃತ್ತ ಇಲ್ಲಿ 
ಖಾಲಿ ಇರುವ ಸ್ಥಳಕ್ಕೆ 


3 . 


4 


. 


ಟಿ . ಪಿ . ಸುಜಿತ್ , ಸಹಾಯಕ ಔಷಧ ನಿಯಂತ್ರಕರು , ಚಿತ್ರದುರ್ಗ ವೃತ್ತ, ಸಹಾಯಕ ಔಷಧ ನಿಯಂತ್ರಕರು -1, ಬೆಂಗಳೂರು ವೃತ್ತ -6 
ಚಿತ್ರದುರ್ಗ. 

ಇಲ್ಲಿ ಶ್ರೀ ಎಸ್. ಉಮೇಶ್, ಸಹಾಯಕ ಔಷಧ ನಿಯಂತ್ರಕರು 

ಇವರು ಮುಂಬಡ್ತಿಯಿಂದ ತೆರವಾದ ಹುದ್ದೆ 
ಗೋಣಿ ಫಕ್ಕೀರಪ್ಪ , ಸಹಾಯಕ ಔಷಧ ನಿಯಂತ್ರಕರು, 

ಸಹಾಯಕ ಔಷಧ ನಿಯಂತ್ರಕರು -1, ಬೆಂಗಳೂರು ವೃತ್ತ- 3 
ಬೆಂಗಳೂರು ವೃತ್ತ- 5, ಬೆಂಗಳೂರು 

ಇಲ್ಲಿ ಶ್ರೀ ಅಮರೇಶ್ ತುಂಬಗಿ, ಸಹಾಯಕ ಔಷಧ 

ನಿಯಂತ್ರಕರು, ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ 
ಜಿ. ವಿ . ನಾರಾಯಣರೆಡ್ಡಿ, ಸಹಾಯಕ ಔಷಧ ನಿಯಂತ್ರಕರು , 

ಸಹಾಯಕ ಔಷಧ ನಿಯಂತ್ರಕರು -1, ಬೆಂಗಳೂರು ವೃತ್ತ- 5 
ಬೆಂಗಳೂರು ವೃತ್ತ- 1, ಬೆಂಗಳೂರು 

ಇಲ್ಲಿ ಶ್ರೀ ಗೋಣಿ ಫಕ್ಕೀರಪ್ಪ, ಸಹಾಯಕ ಔಷಧ ನಿಯಂತ್ರಕರು 

ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಸಂಗಣ್ಣ ಎಸ್ . ಶೀಳಿ, ಸಹಾಯಕ ಔಷಧ ನಿಯಂತ್ರಕರು, ಗದಗ ವೃತ್ತ, ಸಹಾಯಕ ಔಷಧ ನಿಯಂತ್ರಕರು - 2 , ಧಾರವಾಡ ವೃತ್ತ, 
ಗದಗ. 

ಹುಬ್ಬಳ್ಳಿ ( ಹೊಸದಾಗಿ ಸೃಜನೆಯಾದ ಹುದ್ದೆ) 
ಕೆ.ಎಸ್. ನಾಗಜ್ಯೋತಿ, ಸಹಾಯಕ ಔಷಧ ನಿಯಂತ್ರಕರು , ಮಂಡ್ಯ ಸಹಾಯಕ ಔಷಧ ನಿಯಂತ್ರಕರು - 2 , ಬೆಂಗಳೂರು ವೃತ್ತ -6 , 
ವೃತ್ತ, ಮಂಡ್ಯ 

( ಹೊಸದಾಗಿ ಸೃಜನೆಯಾದ ಹುದ್ದೆ) 
ಎನ್. ವಿ . ರಘುರಾಂ, ಸಹಾಯಕ ಔಷಧ ನಿಯಂತ್ರಕರು, ಬೀದರ್ ವೃತ್ತ, | ಸಹಾಯಕ ಔಷಧ ನಿಯಂತ್ರಕರು -2, ಬೆಳಗಾಂ ವೃತ್ತ, 
ಬೀದರ್ 

(ಹೊಸದಾಗಿ ಸೃಜನೆಯಾದ ಹುದ್ದೆ) 
ಜೆ , ಬಾಸ್ಕರನ್, ಸಹಾಯಕ ಔಷಧ ನಿಯಂತ್ರಕರು, ತುಮಕೂರು ವೃತ್ತ, ಸಹಾಯಕ ಔಷಧ ನಿಯಂತ್ರಕರು- 2 , ಬೆಂಗಳೂರು ವೃತ್ತ- 4 , 
ತುಮಕೂರು 

ಬೆಂಗಳೂರು ವೃತ್ತ - 4 , ಬೆಂಗಳೂರು 

( ಹೊಸದಾಗಿ ಸೃಜನೆಯಾದ ಹುದ್ದೆ) 
| ಜಿ . ಪಿ . ರವಿಪ್ರಸಾದ್, ಸಹಾಯಕ ಔಷಧ ನಿಯಂತ್ರಕರು , 

ಸಹಾಯಕ ಔಷಧ ನಿಯಂತ್ರಕರು -1, ಬಾಗಲಕೋಟೆ ವೃತ್ತ, 
ಬಿಜಾಪುರ ವೃತ್ತ, ಬಿಜಾಪುರ 

ಶ್ರೀ ನಜೀರ್ ಅಹಮದ್, ಸಹಾಯಕ ಔಷಧ ನಿಯಂತ್ರಕರು, 

ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ 
ಎನ್ . ಕೃಷ್ಣಾರೆಡ್ಡಿ, ಸಹಾಯಕ ಔಷಧ ನಿಯಂತ್ರಕರು , ಕೊಪ್ಪಳ ವೃತ್ತ, ಸಹಾಯಕ ಔಷಧ ನಿಯಂತ್ರಕರು -1, ಬಳ್ಳಾರಿ ವೃತ್ತ 
ಕೊಪ್ಪಳ 

ಶ್ರೀ ದೀಪಕ್ ಎನ್. ಗಾಯಕ್‌ವಾಡ್, ಸಹಾಯಕ ಔಷಧ 
ನಿಯಂತ್ರಕರು ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ 


10 . 


೨೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೨ 


ಕ್ರಮ 


ಅಧಿಕಾರಿಯ ಹೆಸರು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀಮತಿ/ ಶ್ರೀ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ಸಂಖ್ಯೆ 


11 . 


ಬಸವರಾಜ್ ಅಸಂಗಿ, ಸಹಾಯಕ ಔಷಧ ನಿಯಂತ್ರಕರು , 
ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು 


ಸಹಾಯಕ ಔಷಧ ನಿಯಂತ್ರಕರು - 2 , ಬೆಂಗಳೂರು ವೃತ್ತ-5 , 
( ಹೊಸದಾಗಿ ಸೃಜನೆಯಾದ ಹುದ್ದೆ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R. 377 

ಬಿ. ಕಮಲಮ್ಮ 
SC - 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ ಮತ್ತು ಸಮನ್ವಯ ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಆಕುಕ 129 ಐಎಂಎಂ 2014, ಬೆಂಗಳೂರು, ದಿನಾಂಕ : 25 - 06 -2014 . 
ಶ್ರೀಮತಿ ಆರ್.ಕೆ. ಉಮಾದೇವಿ, ಸೈಂಟಿಫಿಕ್ ಆಫೀಸರ್, ಇವರು ಎಂ . ಫಾರ್ಮಾ ಉನ್ನತ ವ್ಯಾಸಂಗದಿಂದ ಹಿಂತಿರುಗಿ ಬಂದಿದ್ದು ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಔಷಧ ಪರೀಕ್ಷಾ ಪ್ರಯೋಗಾಲಯ , ಬೆಂಗಳೂರು, ಇಲ್ಲಿ ಖಾಲಿ ಇರುವ ಸೈಂಟಿಫಿಕ್ 
ಆಫೀಸರ್ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 378 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ ಮತ್ತು ಸಮನ್ವಯ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 192 ಪಿಟಿಡಿ 2014 , ಬೆಂಗಳೂರು, ದಿನಾಂಕ : 02 - 07 - 2014, 
ಆಯುಷ್ ಇಲಾಖೆಯ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಬೋಧಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ 
ಉಪನ್ಯಾಸಕರುಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ಸಂಖ್ಯೆ 


ಡಾ || ದುರಗಪ್ಪ ಹರಿಜನ್, ಉಪನ್ಯಾಸಕರು, ತಾರಾನಾಥ ಸರ್ಕಾರಿ | ಸರ್ಕಾರಿ ಆಯರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, 
ಆಯುರ್ವೇದ ವೈದ್ಯಕೀಯ, ಮಹಾವಿದ್ಯಾಲಯ, ಬಳ್ಳಾರಿ | ಬೆಂಗಳೂರು ಇಲ್ಲಿ ಡಾ|| ಶ್ರೀನಿವಾಸ ಮಸ್ಟೇಕರ್‌, 

ಉಪನ್ಯಾಸಕರು ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 
ಡಾ|| ಶ್ರೀನಿವಾಸ ಮಸ್ಟೇಕರ್‌, ಉಪನ್ಯಾಸಕರು ( ಶಲ್ಯತಂತ್ರ) ಸರ್ಕಾರಿ ತಾರಾನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ 
ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು ಮಹಾವಿದ್ಯಾಲಯ, ಬಳ್ಳಾರಿ ಇಲ್ಲಿ ದುರಗಪ್ಪ ಹರಿಜನ್, 

ಉಪನ್ಯಾಸಕರು ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 
ಡಾ|| ರತಿ ಎಸ್., ಉಪನ್ಯಾಸಕರು, ( ಶಾಲಾಕ್ಯತಂತ್ರ), ತಾರಾನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬಳ್ಳಾರಿ ಬೆಂಗಳೂರು ಇಲ್ಲಿ ಡಾ|| ಸೈಯ್ಯದ್ ಮುನಾವರ್ ಪಾಶಾ, 

ಉಪನ್ಯಾಸಕರು ( ಶಾಲಾಕ್ಯತಂತ್ರ), ಇವರ ವರ್ಗಾವಣೆಯಿಂದ 

ತೆರವಾದ ಜಾಗಕ್ಕೆ 
ಡಾ|| ಸೈಯ್ಯದ್ ಮುನಾವರ್ ಪಾಶಾ, ಉಪನ್ಯಾಸಕರು, ( ಶಾಲಾಕ್ಯತಂತ್ರ), | ತಾರಾನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು ಮಹಾವಿದ್ಯಾಲಯ , ಬಳ್ಳಾರಿ ಇಲ್ಲಿ ಡಾ|| ರತಿ ಎಸ್ ., 

ಉಪನ್ಯಾಸಕರು, (ಶಾಲಾಕ್ಯತಂತ್ರ) ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ 


4 , 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ . ವೈ . ಪ ಮತ್ತು ಸಮನ್ವಯ). 


P . R . 379 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 

೨೫೯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 192 ಪಿಟಿಡಿ 2014 , ಬೆಂಗಳೂರು, ದಿನಾಂಕ : 02 - 07 -2014, 
ಆಯುಷ್ ಇಲಾಖೆಯ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಬೋಧಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ 
ಪ್ರಾಧ್ಯಾಪಕರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ವರ್ಗಾಯಿಸಿ ನೇಮಿಸಿರುವ ಸ್ಥಳ 


ಸಂಖ್ಯೆ 


ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಡಾ || ಎನ್. ಜಿ . ಶಿವರಾಮ , ಪ್ರಾಧ್ಯಾಪಕರು, ( ದ್ರವ್ಯಗುಣ ವಿಭಾಗ) , | ಸರ್ಕಾರಿ ಆಯರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, 
ತಾರಾನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ, ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ಡಾ|| ಕೆ.ಆರ್‌. ಶಾರದಾಮಣಿ, 
ಬಳ್ಳಾರಿ 

ಪ್ರಾಧ್ಯಾಪಕರು ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 
ಡಾ || ಕೆ. ಆರ್. ಶಾರದಾಮಣಿ, ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ತಾರಾನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ 
ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು 

ಮಹಾವಿದ್ಯಾಲಯ , ಬಳ್ಳಾರಿ ಇಲ್ಲಿ ಡಾ|| ಎನ್. ಜಿ. ಶಿವರಾಮ , 
ಪ್ರಾಧ್ಯಾಪಕರು, ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 380 

- ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ. ವೈ . ಪ ಮತ್ತು ಸಮನ್ವಯ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 359 ಪಿಐಎಂ 2014 , ಬೆಂಗಳೂರು, ದಿನಾಂಕ : 14 - 07 - 2014 . 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಿಆಸುಇ 79 ಆಸೇವ 2014 , ದಿನಾಂಕ : 08 - 07 - 2014ರನ್ವಯ ಶ್ರೀಮತಿ ಕೆ. ಲೀಲಾವತಿ ಕೆ. ಎ .ಎಸ್ ( ಹಿರಿಯ 
ಶ್ರೇಣಿ), ಉಪ ಆಯುಕ್ತರು, ( ಭೂಸ್ವಾಧೀನ), ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಆಯುಷ್ ನಿರ್ದೇಶನಾಲಯದಲ್ಲಿ ಖಾಲಿ 
ಇರುವ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 381 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

( ಭಾ.ವೈ .ಪ ಮತ್ತು ಸಮನ್ವಯ). 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 178 ಮೀಸೇ 2012 , ಬೆಂಗಳೂರು, ದಿನಾಂಕ : 11 -07- 2014, 

ಭಾಗ - 1 
ಮೀನುಗಾರಿಕೆ ಇಲಾಖೆಯ ಈ ಕೆಳಕಂಡ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರುಗಳನ್ನು ವೇತನ ಶ್ರೇಣಿ ರೂ . 36300 - 900 - 39000 
1050 - 45300 -1200 - 52500 -1350 - 53850ರಲ್ಲಿ ಮೀನುಗಾರಿಕೆ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಿ ಅವರುಗಳ ಹೆಸರುಗಳ 
ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೂ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
ಕ್ರಮ 
ಸಂಖ್ಯೆ 

ಅಧಿಕಾರಿಯ ಹೆಸರು ಪದನಾಮ , ಮತ್ತು ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಸ್ಥಳ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದ ಹುದ್ದೆ ಮತ್ತು ಸ್ಥಳ 
ಶ್ರೀ ರಾಮಕೃಷ್ಣ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, | ಮೀನುಗಾರಿಕೆ ಉಪ ನಿರ್ದೇಶಕರು, ಮೈಸೂರು ವಲಯ , 
ಬಿಜಾಪುರ 

ಮೈಸೂರು- ಶ್ರೀ ಬಿ. ಆರ್. ಜಗದೀಶ್ ಇವರ ಸ್ಥಾನಕ್ಕೆ 
ಶ್ರೀ ರಾಮಾಚಾರ್ಯ, ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ ಉಪ ನಿರ್ದೇಶಕರು ( ಸಾಂಖ್ಯಿಕ), ಮೀನುಗಾರಿಕೆ 
ನಿಯೋಜನೆ ಮೇರೆಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರಿ , ಬೆಂಗಳೂರು 

ನಿರ್ದೇಶನಾಲಯ , ಬೆಂಗಳೂರು ಇಲ್ಲಿ ( ಡಾ|| ಸಿ.ಎಸ್. 
ನಾಗರಾಜಯ್ಯರವರ ಸ್ಥಾನದಲ್ಲಿ) ಒಂದು ದಿನದ ಮಟ್ಟಿಗೆ 
ವರದಿ ಮಾಡಿಕೊಳ್ಳುವುದು. ತದನಂತರ ಈ ಹುದ್ದೆಯಿಂದ 
ಬಿಡುಗಡೆ ಹೊಂದಿ ನಿಯೋಜನಾ ಷರತ್ತುಗಳಿಗೊಳಪಟ್ಟು ಕೆರೆ 
ಅಭಿವೃದ್ಧಿ ಪ್ರಾಧಿಕಾರಿ, ಬೆಂಗಳೂರು ಇಲ್ಲಿನ ಹುದ್ದೆಗೆ ವರದಿ 
ಮಾಡಿಕೊಳ್ಳತಕ್ಕದ್ದು. 


1 . 


R . N .I. No. KARBIL /2001/47147 POSTAL REGN . No . RNP/KA /BGS/2202/ 2014 - 16 

Licensed to postwithout prepayment WPP No. 297 
೨೬೦ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೯ , ೨೦೧೪ 


ಭಾಗ ೨ 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಪದನಾಮ , ಮತ್ತು ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಸ್ಥಳ 


ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದ ಹುದ್ದೆ ಮತ್ತು ಸ್ಥಳ 


| ಶ್ರೀ ದೇವರಾಜ ಯಾದವ್ , ಮೀನುಗಾರಿಕೆ ಹಿರಿಯ ಸಹಾಯಕ | ನಿಯೋಜನಾ ಸೇವೆಯಿಂದ ಹಿಂಪಡೆದು ಜನರಲ್ 
ನಿರ್ದೇಶಕರು , ನಿಯೋಜನೆ ಮೇರೆಗೆ ಮೈಸೂರು ಮಿನರಲ್ಸ್ ನಿ., | ಮ್ಯಾನೇಜರ್ ( ಮೀನುಗಾರಿಕೆ ಉಪ ನಿರ್ದೇಶಕರು ), ಕರ್ನಾಟಕ 
ಬೆಂಗಳೂರು 

ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿ., ಮಂಗಳೂರು- ಖಾಲಿ 

ಹುದ್ದೆಗೆ 
| ಶ್ರೀ ಎಂ . ಎಲ್. ದೊಡ್ಡಮನಿ, ಮೀನುಗಾರಿಕೆ ಹಿರಿಯ ಸಹಾಯಕ | ಮೀನುಗಾರಿಕೆ ಉಪ ನಿರ್ದೇಶಕರು, ಕಾರವಾರ - ಖಾಲಿ ಹುದ್ದೆಗೆ 
ನಿರ್ದೇಶಕರು , ಬಾಗಲಕೋಟೆ 


4 , 


ಭಾಗ - 2 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957ರ ನಿಯಮ 32ರಡಿ ಮೀನುಗಾರಿಕೆ ಉಪ ನಿರ್ದೇಶಕರ ಹುದ್ದೆಯಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿರಿಸಿರುವ ಶ್ರೀ ಸಿದ್ದಯ್ಯ , ಯೋಜನಾ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ನಿ ., ಮೈಸೂರು ಇವರಿಗೆ 
ವೇತನ ಶ್ರೇಣಿ ರೂ . 36300 -900 - 39000 -1050 - 45300 -1200 -52500 -1350 - 53850ರಲ್ಲಿ ಮೀನುಗಾರಿಕೆ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ 
ಮುಂಬಡ್ತಿ ನೀಡಿ ಪ್ರಸ್ತುತ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಯಲ್ಲಿಯೇ ಮುಂದುವರೆಸಿ , ಆದೇಶಿಸಿದೆ. 


ಭಾಗ - 3 


ಶ್ರೀ ಬಿ.ಆರ್. ಜಗದೀಶ್, ಮೀನುಗಾರಿಕೆ ಉಪ ನಿರ್ದೇಶಕರು, ಮೈಸೂರ ವಲಯ, ಮೈಸೂರು ಇವರನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ 
ಖಾಲಿ ಇರುವ ಮೀನುಗಾರಿಕೆ ಉಪ ನಿರ್ದೇಶಕರ ಹುದ್ದೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 382 

ರವಿಕುಮಾರ್ ಕೆ. ಆರ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ). 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಾರಿ 28 ಸಾಸಂಸೇ 2014, ಬೆಂಗಳೂರು, ದಿನಾಂಕ : 1 - 8 - 2014, 
ರಸ್ತೆ ಸಾರಿಗೆ ನಿಗಮಗಳ ಅಧಿನಿಯಮ 1950ರ (1950ರ ಕೇಂದ್ರ ಅಧಿನಿಯಮ 64) ಕಲಂ5 ಉಪಕಲಂ ( 2) ರಲ್ಲಿ ಹಾಗೂ ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಯ ನಿಯಮಾವಳಿಗಳು 2001 ರ ನಿಯಮ 3 (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಪ್ರದೀಪ್ ಸಿಂಗ್ 
ಖರೋಲ, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್, ಲಿಮಿಟೆಡ್, ಬೆಂಗಳೂರು, ಇವರನ್ನು ಬೆಂಗಳೂರು 
ಮಹಾನಗರ ಸಾರಿಗೆ ಸಂಸ್ಥೆಯ ಮಂಡಳಿಯಲ್ಲಿ ಅಧಿಕಾರಿಯುತ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. R . 383 

ಕೆ. ಬೀರೇಶ್ 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 
ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ119 ತೋಸೇಪ 2013 , ಬೆಂಗಳೂರು, ದಿನಾಂಕ : 27 - 05 - 2014, 
ಶ್ರೀ ಚಂದ್ರಶೇಖರ ಕುರಿ , ಸಹಾಯಕ ತೋಟಗಾರಿಕೆ ಅಧಿಕಾರಿ , ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಛೇರಿ, ( ಜಿಪಂ ) ಗಂಗಾವತಿ, 
ಕೊಪ್ಪಳ ಜಿಲ್ಲೆ, ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೈತ ಸಂಪರ್ಕ ಕೇಂದ್ರ, ಗುರುಮಿಟ್ಕಲ್, ಹಿರಿಯ 
ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಛೇರಿ, ( ಜಿಪಂ) ಯಾದಗಿರಿ, ಇವರ ಅಧೀನ ವರ್ಗಾಯಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 384 

ಬಿ. ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


